ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 34 
2 ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ 
3. ಉತ್ತರಿಸಬೇಕಾದ ದಿನಾಂಕ : 15.02.2022 
4. ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 
ಈ-.ಸಂ. ಪ್ರಶ್ವೆ ಉತ್ತರ 
ಅ | ಬೀದರ್‌ ಜಿಲ್ಲೆಯ ಮುಖ್ಯ | ಬೀದರ್‌ ಕೃಷಿ ಉತ್ಸನ್ನ ಮಾರುಕಟ್ಟೆ ಸಮಿತಿಯ ಮುಖ್ಯ 


ಮಾರುಕಟ್ಟೆ 
ಪ್ರಾಂಗಣದಲ್ಲಿ ಈ ಹಿಂದೆ 
32 ಮಳಿಗೆಗಳು ಅನ್ಯ 
ಚಟುವಟಿಕೆಯಲ್ಲಿ 
ತೊಡಗಿರುವುದರಿಂದ 
ಮುಟ್ಟುಗೋಲು 
ಹಾಕಿಕೊಂಡಿರುವ 
ನಿವೇಶನಗಳ ಮತ್ತು 
ಮಳಿಗೆಗಳ ಸಂಖ್ಯೆ ಎಷ್ಟು; 


|-ತೆರವುಗೊಳಿಸಲಾದವುಗಳ 


ಸಂಖ್ಯೆ 
ಮುಟ್ಟುಗೋಲು . 
ತೆರವುಗೊಳಿಸಿರುವುದಕ್ಕೆ 
ಸರ್ಕಾರದ ಅನುಮತಿ 
ಇದೆಯೇ; (ದಾಖಲಾತಿ 
ಒದಗಿಸುವುದು) 


ಏಷ್ಟು; 


| ಮಾರುಕಟ್ಟೆ ಪ್ರಾಂಗಣದಲ್ಲಿನ ಒಟ್ಟು 32 ಸಂಖ್ಯೆ ಮಳಿಗೆಗಳನ್ನು 


ಅಧಿಸೂಚಿತ ಕೃಷಿ ಉತ್ಪನ್ನಗಳಲ್ಲಿ ವ್ಯಾಪಾರ ವಹಿವಾಟು 
ನಡೆಸದಿರುವ ಕಾರಣಕ್ಕಾಗಿ ದಿನಾಂಕ:27.03.2012ರ ಮಾರುಕಟ್ಟೆ 
ಸಮಿತಿ ಸಭೆಯ ತೀರ್ಮಾನದನ್ವಯ ಮುಟ್ಟುಗೋಲು 
ಹಾಕಿಕೊಳ್ಳಲಾಗಿರುತ್ತದೆ, 


© 32 ಪೇಟೆಕಾರ್ಯಕರ್ತರ ಪೈಕ 0೨ ಪೇಟೆ. ಕಾರ್ಯಕರ್ತರು 
ಸಮಿತಿಯಿಂದ ಲೈಸೆನ್ಸ್‌ ಹೊಂದಿ ಅಧಿಸೂಚಿತ ಕೃಷಿ 
"ಉತ್ಸನ್ನುಗಳಲ್ಲಿ:  ಪವ್ಯವಹರಿಸುತ್ತಿರುಪುದರಿಂದ' ಮಾರುಕಟ್ಟೆ - 
ಸಮಿತಿಯ ದಿನಾಂ೦ಕ:06.01,2014 ರ ಸಭೆಯ ತೀರ್ಮಾನದಂತೆ 
ಕೃಷಿ ಮಾರಾಟ ಇಲಾಖೆಯು ದಿನಾಂಕ:03.03.2015 ರಲ್ಲಿ 
ಮುಟ್ಟುಗೋಲು ತೆರವುಗೊಳಿಸಲು ಅನುಮತಿ ವೀಡಿರುತ್ತದೆ. 
(ಅನುಬಂಧ-1) 


* ದಿನಾಂಕ:27.1120177 ರ ಮಾರುಕಟ್ಟೆ ಸಮಿತಿ ಸಭೆಯ 
ನಿರ್ಣಯದಂತೆ ಉಳಿದ 23 ಪೇಟೆ ಕಾರ್ಯಕರ್ತರ ಪೈಕಿ 05 ಪೇಟೆ | 
ಕಾರ್ಯಕರ್ತರು ಸಮಿತಿಯಿಂದ ಲೈಸೆನ್ಸ್‌ ಹೊಂದಿ ಅಧಿಸೂಚಿತ 
ಕೃಷಿ 'ಉತ್ಸನ್ನಗಳಲ್ಲಿ ವ್ಯವಹರಿಸುತ್ತಿರುವುದರಿಂದ 
ಸದರಿಯವರಿಗೆ ಹಂಚಿಕೆಯಾದ ಮಳಿಗೆಗಳ ಮುಟ್ಟುಗೋಲನ್ನು 
ತೆರವುಗೊಳಿಸಲು ದಿನಾಂಕ 06.09.2018 ರಂದು ಕೃಷಿ ಮಾರಾಟ 
ಇಲಾಖೆಯಿಂದ ಅನುಮತಿ ನೀಡಲಾಗಿರುತ್ತದೆ (ಅನುಬಂಧ-2: 


ಮೇಲ್ಕಂಡಂತೆ ಒಟ್ಟು 14 ಮಳಿಗೆಗಳ ಮುಟ್ಟುಗೋಲನ್ನು 
ತೆರವುಗೊಳಿಸಲಾಗಿರುತ್ತದೆ. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966ರ 
ಕಲಂ-9(2ರನ್ನಯ ಕೃಷಿ ಮಾರಾಟ ನಿರ್ದೇಶಕರ ಹಂತದಲ್ಲಿಯೇ 
ಮುಟ್ಟುಗೋಲು ಆದೇಶ ನೀಡಲು ಹಾಗೂ ಹಿಂಪಡೆಯಲು 
ಅವಕಾಶವಿರುವುದರಿಂದ ಸರ್ಕಾರದ ಗಮನಕೆೆ ತರುವ ಪ್ರಶ್ನೆ 
ಉದೃವಿಸುವುದಿಲ್ಲ. ' 


ಯಾವುದೇ ವಿವೇಶನಗಳನ್ನು ಮುಟ್ಟುಗೋಲು 
ಹಾಕಿಕೊಂಡಿರುವುದಿಲ್ಲವಾದ್ಮರಿಂದ ನಿವೇಶನಗಳ ಮುಟ್ಟುಗೋಲು 
ಆದೇಶ ತೆರವುಗೊಳಿಸುವ ಪ್ರಶ್ನೆ ಉದ್ಯವಿಸುವುದಿಲ್ಲ. 


-2- 


2021-22 ನೇ ಸಾಲಿನಲ್ಲಿ 
ಮೂಲೆ ನಿವೇಶನಗಳು 
ಅತೀ ಹೆಚ್ಚಿನ ದರದಲ್ಲಿ 
ಹರಾಜು ಆಗಿದ್ದು, ಅದರ 
ಮೊತ್ತ ಎಷ್ಟು; ಉಳಿದ 23 
ನಿವೇಶನಗಳನ್ನು 
ಅಧಿಕಾರಿಗಳು 
ದರದಲ್ಲಿ ಮಾರಾಟ 
ಮಾಡಿ ಸರ್ಕಾರದ 
ಬೊಕ್ಕಸಕ್ಕೆ ನಷ್ಟ ಉಂಟು 
ಮಾಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಬಗ್ಗೆ 
ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; 


ಕಡಿಮೆ 


ಬೀದರ್‌ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮುಖ್ಯ 
ಮಾರುಕಟ್ಟೆ ಪ್ರಾಂಗಣದಲ್ಲಿನ ಒಟ್ಟು 6 ಮೂಲೆ ನಿವೇಶನಗಳನ್ನು 
ಬಹಿರಂಗ ಹರಾಜಿನ ಮೂಲಕ ಪೇಟೆ ಕಾರ್ಯಕರ್ತರಿಗೆ ಹಂಚಿಕೆ 
ಮಾಡಲು ದಿನಾ೦ಕ:19.08.2021 ರಂದು ಪ್ರಕಟಣೆ 
ಹೊರಡಿಸಲಾಗಿದ್ದು ದಿನಾ೦ಕ:20.09.2021 ರಂದು ಬಹಿರಂಗ 
ಹರಾಜು ಪ್ರಕ್ರಿಯೆ ನಡೆದಿರುತ್ತದೆ. 


ಈ 6 ನಿವೇಶನಗಳ ಬಹಿರಂಗ ಹರಾಜಿನ ಒಟ್ಟು ಮೊತ್ತ ರೂ. 
4,35,86,000-00 ಆಗಿದ್ದು, ಹಂಚಿಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 


ಉಳಿದ 23 ಮಧ್ಯದ ನಿವೇಶನಗಳು ಸಾಮಾನ್ಯ ನಿವೇಶನಗಳಾಗಿದ್ದು, 
ಬೀದರ ಸಮಿತಿಯು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
ವ್ಯವಹಾರ (ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಆಸ್ತಿ ಹಂಚಿಕೆ 
ನಿಯಂತ್ರಣ) ನಿಯಮಗಳು 200ರ ನಿಯಮ-10 ರನ್ವಯ ಪೇಟ | 


| ಕಾರ್ಯಕರ್ತರಿಗೆ. ಚ್ಯೀಷ್ಠತೆಯನ್ನಾಧರಿಸಿ ಲೀಸ್‌ ಕಂ ಸೇಲ್‌ ಆಧಾರದ 
' ಹೇಲೆ' ಹಂಚಿಕೆಗೆ ಪ್ರಸ್ತಾವನೆಯನ್ನು ಕೃಷಿ ಮಾಠಾಟ: ಇಲಾಖೆಗೆ | 


ಸಲ್ಲಿಸಿದ್ದು, ಕೃಷಿ ಮಾರಾಟ ಇಲಾಖೆಯಿಂದ ದಿನಾ೦ಕ:25.10.2021, 
06.11.2021 ಹಾಗೂ 28.01.2022 ರಲ್ಲಿ ಮಂಜೂರಾತಿ ನೀಡಲಾಗಿದೆ. 


ನಿಯಮಾನುಸಾರ ನಿಗಧಿಪಡಿಸಿದ ನಿವೇಶನದ ಬೆಲೆ ಪ್ರತಿ ಚದರ 
ಅಡಿಗೆ ರೂ.837/- ರಂತೆ ಅರ್ಹ ಪೇಟಿ ಕಾರ್ಯಕರ್ತರಿಗೆ ಹಂಚಿಕೆ 
ಮಾಡಲಾಗಿರುತ್ತದೆ. ಮಧ್ಯದ (ಸಾಮಾನ್ಯ) ನಿವೇಶನಗಳನ್ನು 
ಜ್ಯೇಷ್ಠತೆ ಆಧಾರದ ಮೇಲೆ ಹಂಚಿಕೆ ಮಾಡುವಾಗ ಅನುಮೋದಿತ 
ನಿವೇಶನ ದರದಂತೆ ಹಂಚಿಕೆ ಮಾಡಿರುವುದರಿಂದ ಈ ಪ್ರಕರಣದಲ್ಲಿ 
ಸಮಿತಿಗೆ ಯಾವುದೇ ಆರ್ಥಿಕ ನಷ್ಠ ಉಂಟಾಗಿರುವುದಿಲ್ಲವಾದರಿಂದ 
ಸರ್ಕಾರದ'ಗಮನಕ್ಕೆ ತರುವ ಪ್ರಶ್ನೆ ಉದೃವಿಸುವುದಿಲ್ಲ. 


'ಹಣ್ಣು ಮತ್ತು ತರಕಾರಿ 
ಮಾರುಕಟ್ಟೆ 
ಪ್ರಾಂಗಣದಲ್ಲಿ ಒಟ್ಟು 


ಬೀದರ್‌ ಕಷಿ ಉತ್ಸನ್ನ ಮಾರುಕಟ್ಟೆ ಸಮಿತಿಯ ಹೆಣ್ಣು ಮತ್ತು 
ತರಕಾರಿ ಮಾರುಕಟ್ಟೆ ಉಪ ಪ್ರಾಂಗಣದಲ್ಲಿನ 38 ಮಳಿಗೆಗಳನ್ನು 
ಕರ್ನಾಟಕ ಕ್ರಷಿ ಉತ್ಪನ್ನ _ ಮಾರುಕಟ್ಟೆ ವ್ಯವಹಾರ (ಮಾರುಕಟ್ಟೆ | 


"ಹರಜಿಕೆಯಾದ ಮಳಿಗೆ 
ಹಾಗೂ ನಿವೇಶನಗಳ 
ಸಂಖ್ಯೆ "ಎಷ್ಟು; ಸದರಿ 
ಮಳಿಗೆಗಳು ಯಾವ 
ಸಾಲಿನಲ್ಲಿ 
ಹಂಚಿಕೆಯಾಗಿರುತ್ತವೆ; 
ಸದರಿ ಮಳಿಗೆಗಳನ್ನು 
ಹಂಚಿಕೆ ಮಾಡುವಾಗ 
ಪ್ರತಿ ಮಳಿಗೆಗೆ 
ನಿಗಧಿಪಡಿಸಿದ ಮೊತ್ತ 


ಮಾಡಿದ ಮೊತ್ತ ಎಷ್ಟು; . 


"ಎಷ್ಟು `ಸಮಿತಿಗೆ7ಭರಣ]- 


ಪ್ರಾಂಗಣಗಳಲ್ಲಿ ಆಸ್ತಿ ಹಂಚಿಕೆ ನಿಯಂತ್ರಣ) ನಿಯಮಗಳು 2004ರ 
ನಿಯಮ-10 ರನ್ವಯ ಕೃಷಿ ಮಾರಾಟ ಇಲಾಖೆಯಿಂದ ದಿನಾಂಕ: 
11.08.2016 ರ ಆದೇಶದಲ್ಲಿ ಲೈಸನ್ಸ್‌ ಹೊಂದಿರುವ ಅರ್ಹ ಪೇಟೆ 
ಕಾರ್ಯಕರ್ತರಿಗೆ ಹಂಚಿಕೆ ಮಾಡಲು ಮಂಜೂರಾತಿ 
ನೀಡಲಾಗಿರುತ್ತದೆ (ಅನುಬಂಧ -3. 


ಪ್ರತಿ ಮಳಿಗೆಗೆ ನಿಗದಿಯಾಗಿದ್ದ 'ಲೀಸ್‌ ಕಂ ಸೇಲ್‌ ಮೌ್ಯಾ ರೂ. 
13,25,000/- ಗಳಾಗಿದ್ದು 38 ಮಳಿಗೆಗಳ ಒಟ್ಟು ಮೌಲ್ಯ ರೂ. 


-3- 


ಬಾಕಿ ಉಳಿದ ಮಳಿಗೆಯ 
ಮೊತ್ತವನ್ನು ಪಡೆಯಲು 
ನಿಗಧಿಪಡಿಸಿದ ಸಮಯ 
ಎಷ್ಟು; ಸರ್ಕಾರಕ್ಕೆ ಭರಣ 
ಮಾಡಿದ ಮೊತ್ತ ಎಷ್ಟು; 
ಇಲ್ಲಬಾದಲ್ಲಿ 
ಸರ್ಕಾರದಿಂದ 
ತೆಗೆದುಕೊಂಡಿರುವ ಕ್ರಮ 
ಏನು? 


ಸರ್ಕಾರದ ಆದೇಶ ಸಂಖ್ಯ: ಸಣ 510 ಎಂಟರ್‌ಇ 2015 
ದಿನಾ೦ಕ:03.12.2015ರಲ್ಲಿ 6 ತಿಂಗಳ ಒಳಗಾಗಿ ಒಟ್ಟು ಮೌಲ್ಯವನ್ನು 
ಪಾವತಿಸಿಕೊಳ್ಳಲು ಅನುಮತಿ ನೀಡಲಾಗಿರುತ್ತದೆ. 


ಬೀದರ್‌ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ದಿಪಾಂಕ:26.08.2016 ರ ಪತ್ರದಲ್ಲಿ ಬಾಕಿ ಮೌಲ್ಯವನ್ನು 6 ತಿಂಗಳ 
ಒಳಗಾಗಿ ಭರಣ ಮಾಡುವ ಷರತ್ತಿಗೊಳಪಟ್ಟು ಮಳಿಗೆಗಳನ್ನು ಪೇಟೆ 
ಕಾರ್ಯಕರ್ತರ ವಶಕ್ಕೆ ನೀಡಲಾಗಿರುತ್ತದೆ. 


ಮೇಲೆ ತಿಳಿಸಲಾದ ರೂ.5,03,50,000/- ಗಳಲ್ಲಿ ಸಮಿತಿಗೆ ಭರಣ 
ಮಾಡಿದ ಮೊತ್ತ ರೂ. 213,50000/- ಗಳಾಗಿದ್ದ ಬಾಕಿ 
ಪಾವತಿಸಬೇಕಾದ ಮೊತ್ತ ರೂ. 290,00,000/- ಗಳಾಗಿರುತ್ತದೆ, 


ಬಾಕಿ ಮೊತ್ತವನ್ನು ವಿಗದಿತ ಕಾಲಾವಕಾಶದಲ್ಲಿ ಭರಿಸದೆ 
ಇರುವುದರಿಂದ 38 ಸಂಖ್ಯೆ ಮಳಿಗೆಗಳಿಗೆ ಪಾವತಿಯಾಗಿದ್ದ 
ಇ.ಎಂ.ಡಿ ಮೊತ್ತದೊಂದಿಗೆ 'ಹಂಚಿಕೆ ಮಾಡಲಾದ' ಮಳಿಗೆಗಳನ್ನು 


! ಮುಟ್ಟುಗೋಲು ಹಾಕಿಕೊಳ್ಳಲು ಕೃಷಿ ಮಾರಾಟ ಇಲಾಖೆಯಿಂದ" 


ದಿನಾ೦ಕ:06.11.2020 ರಂದು ಬೀದರ್‌ ಸಮಿತಿಗೆ ತಿಳಿಸಲಾಗಿರುತ್ತದೆ. 


ಕೃಷಿ ಮಾರಾಟಿ ಇಲಾಖೆಯ ಆದೇಶದಂತೆ ಬೀದರ್‌ ಕೃಷಿ ಉತ್ಸನ್ನ' 
ಮಾರುಕಟ್ಟೆ ಸಮಿತಿಯು ದಿನಾಂಕ: 28.01.2022 ರಲ್ಲಿ 38 ಪೇಟ 
ಕಾರ್ಯಕರ್ತರಿಗೆ ಹಣ ಮುಟ್ಟುಗೋಲು ಹಾಕಿಕೊಂಡಿರುವ ಬಗ್ಗೆ 


ತಿಳುವಳಿಕೆ ಪತ್ರವನು ಜಾರಿ ಮಾಡಿರುತ್ತದೆ. 


ಮುಂದುವರೆದು, ಬೀದರ್‌ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಉಪ ಪ್ರಾಂಗಣದಲ್ಲಿನ 


ಒಟ್ಟು 33. ನಿವೇಶನಗಳನ್ನು ಲೀಸ್‌ ಕಂ: ಸೇಲ್‌ ಆಧಾರದ ಮೇಲೆ 


ಕರ್ನಾಟಿಕ ಕೃಷಿ ಉತ್ಸನ್ನ ಮಾರುಕಟ್ಟೆ ವ್ಯವಹಾರ (ಮಾರುಕಟ್ಟೆ 
ಪ್ರಾಂಗಣಗಳಲ್ಲಿ ಆಸ್ಲಿ ಹಂಚಿಕೆ ನಿಯಂತ್ರಣ) ನಿಯಮಗಳು 2004ರ 
ನಿಯಮ-10 ರನ್ನಯ ಕೃಷಿ ಮಾರಾಟಿ ಇಲಾಖೆಯಿಂದ ದಿನಾಂಕ: 
25.08.2016 ಮತ್ತು ದಿನಾ೦ಕ:22.01.2020 ರ ಆದೇಶಗಳಲ್ಲಿ ಲೈಸನ್ಸ್‌ 
ಹೊಂದಿರುವ ಅರ್ಹ ಪೇಟೆ ಕಾರ್ಯಕರ್ತರಿಗೆ ಹಂಚಿಕೆ ಮಾಡಲು 
ಮಂಜೂರಾತಿ ನೀಡಲಾಗಿರುತ್ತದೆ (ಅನುಬಂಧ-4 ಮತ್ತು 5). 


ಕರ್ನಾಟಕ ಕೃಷಿ ಉತ್ಸನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ 
ಮತ್ತು ಅಭಿವೃದ್ದಿ) ಅಧಿನಿಯಮ 1966ರ ಕಲಂ-9(2)ರನ್ನಯ ಕೃಷಿ 
ಮಾರಾಟಿ ನಿರ್ದೇಶಕರ ಹಂತದಲ್ಲಿಯೇ ಕ್ರಮ ಕೈಗೊಳ್ಳಲು 
ಅವಕಾಶವಿರುವುದರಿಂದ, ಸರ್ಕಾರದಿಂದ ಕ್ರಮ ಕೈಗೊಳ್ಳುವ ಪ್ರಶ್ನೆ 
ಉದೃವಿಸುವುದಿಲ್ಲ. ' 


ಸಂಖ್ಯೆ: ಸಿಒ 25 ಎಲಆರ್‌ಇ 2022 


ನಿಸಿ sla. dm 
(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


ಅಸುಬಂಜೆ - 4 


ಕೃಷಿ ಮಾರಾಟ ನಿರ್ದೇಶಕರ ಕಛೇಗಿ, 
ನಂ.18, 2ನೇ ರಾಜಭವನ ರಸ್ತೆ, 
ಪಿ.ಬಿ.ನೆ೦.5309, ಬೆಂಗಳೂರು-೦1 
ದಿನಾಲಕೆ:೦3/03/2015. 


ಕರ್ನಾಟಕ ಸರ್ಕಾರ 
ಕೃಷಿ ಮಾರಾಟ ಲಲಾಖ್ರೆ 


ಡೌಮುಬರ್ಶಿ. 


ಸೈನಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 
ಬೀದರ್‌. 


ii ವಿಷಯ: ಬೀದರ್‌ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮುಖ್ಯ ಮಾರುಕಟ್ಟೆ 
i ಪ್ರಾಂಗಣದಲ್ಲಿ ಲೀಸ್‌-ಕಂ-ಸೇಲ್‌ ಆಧಾರದ ಮೇಲೆ ಪೇಟಿಕಾರ್ಯಕೆರ್ಶರಿಗೆ 
ಹಂಚಿಕೆಯಾದ ನಿವೇಶನ/ಕಟ್ಟಡಗಳನ್ನು ಮುಟ್ಟುಗೋಲು ಹಾಕಿಕೊಂಡಿರುವ 
ಕುರಿತು. 
ಉಲ್ಲೇಖ:1.ದಿ:20/12/2014ರ ನಿಮ್ಮ ಸಮಿತಿಯ ಪತ್ರ ಸಂಖ್ಯೆ:ಕೈಉಮಾಸ:ಬೀದರ್‌: 
ಅಭಿಕೆ:1470:2014-35. N 
2:೭ಿ:3/01/2015ರ ಈ ಕಟೇರಿಯ ಇದೇ ಸಮ ಸಂಖ್ಯೆಯ ಪತ್ರ. 
3.ದಿ:22101/2015ರ ನಿಮ್ಮ ಸಮಿತಿಯ ಪತ್ರ ಸಂಖ್ಯೆ:ಕೃಳಉುಮಾಸ:ಬೀದರ್‌: 
ಅಭಿಕೆ:1645:2014-15. % 
4.ದಿ:26/02/2015ರ ಈ ಕಛೇರಿಯ ಅದೇ ಸಮ ಸೆಲಖ್ಯೆಯೆ ಪತ್ರ: 
5.ಶ್ರೀ.ಈಶ್ವರೆ ಬಿ. ಖಂಡ್ರೆ, ಇಾಸ'ಕೆದು, 'ಭಾಲ್ದ ವಿಧಾನಸಭಾ ಕ್ಷೇತ್ರ ಅವರ 
ನೆತ್ರದ ಮೇಲೆ ಮಾನ್ಯ ಮುಖ್ಯ ಮಂತ್ರಿಯವರ ಪತ್ರ ಸೆಂಖ್ಯೆ:ಸಿಎಂ: 
1 3450:ಎಂಎಲ್‌ಎ:2015 ಬಿ:21/01/2015. | \ 
p Rk p 
ಮೇಲ್ದಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಬೀದರ್‌ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮುಖ್ಯ 
ಮಾರುಕಟ್ಟೆ. ಪ್ರಾಂಗಣದಲ್ಲಿ ಲೀಸ್‌-ಕೆಂ-ಸೇಲ್‌ ಅಧಾರದ ಮೇಲೆ ಹಂಚಿಕ" ಪಡೆದ 32 ಅಂಗಡಿಗಳ ಫೈಕಿ ಈ 
ಕೆಳಕಂಡ 09 ಅಂಗಡಿಗಳವರು ಲೈಸನ್ಸ್‌ ಹೊಂದಿದ್ದು ಅಧಿಸೂಚಿತ ಕೃಷಿ ಉತ್ಪನ್ನಗಳಲ್ಲಿ. ವ್ಯಾಪಾರ -ವೈವಹಾರ 
ನಡೆಸುತ್ತಿರುವ ಕಾರಣ ಎಲ್ಲಾ 09. ಲೈಸನ್ಸ್‌ಜಾರರ ಮುಟ್ಟುಗೋಲನ್ನು ಹೆರವುಗೊಳಿಸಲು ಸೊಚಿಸಿದೆ. 


1. ಶಂಕ್ಷೆಪ್ಪಾ ಸಿರಿಸಿಗಿ (161) 2 ಸೋಮೇಶ್ವರ ಟ್ರೇಡಿಂಗ್‌ ಕಂಪನಿ (21) 
3. ಡಿ.ಕೆ.ಗುನ್ನಳ್ಳಿ (159) 4.ಪ್ರವೀಣ ಕುಮಾರ ಪಾಟೀಲ ಹೊಕ್ತಾಣಾ (162) 
RX ವಚ್‌.ವಿ.ಹುಗ್ಗೆ (163 5-ವೆಂಕಟೇಶ್ವರ ಟ್ರೀಡರ್ಸ 150) 


7: ಶಾಮರಾವ ಭೀಮರಾಪ (11) 8.ಭಗವೆಂತ ಔದತಪೂರ (146 
3. ರಾಚಪ್ಪ ಪುಟಾಣಗಾರ (181) 


ಕ.ಟಿ.ನಿದೇಶಕರಿಂದ] 
ಅನೆಮೋದಿತವಾಗಿದೆ) 


ಅನುಬಲಗ್ಯ-ವು 


ಕರ್ನಾಟಕ ಸಕಾರ 
ಕೃಷಿ ಮಾರಾಟ ಇಲಾಖೆ ; 
ಸಂಖ್ಯೆಕೃಮಾಇ/433/ಅಭಿಕೆ-4/2012 ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, 
ನಂ.16, 2ನೇ ರಾಜಭವನ ರಸ್ತೆ, 
ಪಿ.ಬಿ.ನಂ.5309, ಬೆಂಗಳೂರು-01, 
ದಿನಾಂಕ:06-09-2018. 
ಕಾರ್ಯದರ್ಶಿ, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 
ಬೀದರ್‌. 
ಮಾನ್ಯರೆ, 
ವಿಷಯ:- ಸಮಿತಿಯ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಲೀಸ್‌-ಕಂ-ಸೇಲ್‌ 
ಆಧಾರದ ಮೇಲೆ ಪೇಟೆಕಾರ್ಯಕರ್ತರಿಗೆ ಹಂಚಿಕೆಯಾದ ನಿವೇಶನ/ 


ಕಟ್ಟಡಗಳ ಮುಟ್ಟುಗೋಲು ಆದೇಶ ಹಿಂಪಡೆಯುವ ಕುರಿತು. 
ಉಲ್ಲೇಖ:-1.ಸಮಿತಿ ಪತ್ರ ಸಂಖ್ಯೆ-ಕೃಉಮಾಸ:ಬೀ:ಅಭಿಕೆ:3080:2017-18, ದಿ:22/11/2017. 

2. ಸಮಿತಿ ಪತ್ರ ಸಂಖ್ಯೆ:ಕೃಉಮಾಸ:ಬೀ:ಅಭಿಕೆ:4057:2017-18, :12/12/20717. 

3. ಬೀದರ್‌ ಸಮಿತಿ ಪತ್ರ ಸಂಖ್ಯೆಸೃಉಮಾಸ:ಬೀ:ಅಭಿಕೆ:4110:2017-18, 
ದಿ:22/12/2017. 

4. ಈ ಕಛೇರಿಯ ಸಮ ಸಂಖ್ಯೆಯ ಪತ್ರ ತ್ರ ದಿ:13/03/2018 ಮತ್ತು ದಿ:22/03/2018. 

5. ಜಂಟಿ ನಿರ್ದೇಶಕರು, ಕಾ.ಜಾ.ಕೋ, "ಉತ್ತರ ವಲಯ, ಹುಬ್ಬಳ್ಳಿ ಹಾಗೂ ಕಾರ್ಯದರ್ಶಿ, 
ಹಣ್ಣು ಮತ್ತು ತರಕಾರಿಗಳ (ವಿಶೇಷ) ಕೃುಮಾಸ, ಬೆಂಗಳೂರು ಇವರ ಜಂಟಿ 
ಪರಿಶೀಲನಾ ವರದಿ ದಿ:11/06/2018. 


ಶೇಕ ಕಳೆ ಕಕ 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಉಲ್ಲೇಖಿತ ಸಮಿತಿ ಪ್ರಸ್ತಾವನೆಗಳಿಗೆ ಜಂಟಿ ಪರಿಶೀಲನಾ ವರದಿ 
ಪಡೆದು ಪರಿಶೀಲಿಸಲಾಗಿದೆ. ಸಮಿತಿಯ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಲೀಸ್‌-ಕಂ-ಸೇಲ್‌ ಆಧಾರದ ಮೇಲೆ 
ಹಂಚಿಕೆ ಪಡೆದ ಕೆಳಕಂಡ ಪೇಟೆಕಾರ್ಯಕರ್ತರು ಲೈಸನ್ಸ್‌ ಪಡೆದು ಅಧಿಸೂಚಿತ ಕೃಷಿ ಉತ್ಪನ್ನಗಳ ವಹಿವಾಟು 
ನಡೆಸುತ್ತಿರುವ ಕಾರಣ ಮಳಿಗೆಗಳ ಮುಟ್ಟುಗೋಲು ತೆರವುಗೊಳಿಸಲು ಸೂಚಿಸಿದೆ. 


ಆರಗಡಿ ಹೆಸರು ಮಳಿಗೆ ಹಾ 
ಮೆ:`ಮಹಾನಂದ rs ನಿ, 2 
ಮೆ: ಅನಂದ ಎನ್‌.ಬಿರಾದಾರ್‌ 
ಶಿವಾನಂದ`ಎನ್‌`ಬಿರಾದಾರ್‌ 
ಮೆ:ಧ್ಯಾನಮ್ಮ 'ದೇವಿ' ಟ್ರೇಡಿಂಗ್‌ ಕಂಪನಿ 3 
ಬೌ 

ಮುಂದುವರೆದು ಮಳಿಗೆ ಸಂಖ್ಯೆ!60ರಲ್ಲಿನ ಪೇಟೆಕಾರ್ಯಕರ್ತರಾದ ಮೆ: ಜೆ.ಬಿ ನೌಬಾದೆ ಇವರು ಲೈಸನ್ಸ್‌ 

ಪಡೆದು ಅಧಿಸೂಚಿತ ಕೃಷಿ ಉತ್ಪನ್ನಗಳ ವಹಿವಾಟನ್ನು ಮತ್ತೊಂದು ಮಳಿಗೆಯಲ್ಲಿ ನಡೆಸುತ್ತಿದ್ದು ಆದನ್ನು 150ನೇ 


ಮಳಿಗೆಗೆ ಸ್ಥಳಾಂತರಿಸಿಕೊಂಡು ನಡೆಸುವಂತೆ ಮತ್ತು 160ನೇ ಮಳಿಗೆಯಲ್ಲಿ ಈಗ ನಡೆಸಲಾಗುತ್ತಿರುವ ಕ್ರಿಮಿ ನಾಶಕ 
ಔಷಧಿಗಳ ವಹಿವಾಟನ್ನು ಸ್ಥಗಿತಗೊಳಿಸುವ . ಷರತ್ತಿಗೊಳಪಡಿಸಿ ಮುಟ್ಟುಗೋಲು ಅದೇಶವನ್ನು ತೆರವುಗೊಳಿಸಲು 


ಸೂಚಿಸಿದೆ. 


4- ತಮ್ಮ ನಂಬುಗೆಯ, 
RAE a #- 
ಕ.ಟಿ.ನಿರ್ದೇಶಕರಿಂದ OS (ಟಿ.ಸಿ.ಗಿರೀಶ) 
ಅನುಮೋದಿತವಾದ ಜಂಟಿ ನಿರ್ದೇಶಕರು (ಯೋಜನೆ) 
lg 


4 ಲ್‌ Me « 
hE CM 


ಿನೆಬಂಧಿ -3 

' ಕರ್ನಾಟಕಿ ಸರ್ಕಾರ ಭಾ 
ಕೈಷಿ ಮಾರಾಟ ಇಲಾಖೆ 

ಕೈಷಿ ಮಾರಾಟ ನಿರ್ದೇಶಕರ ಕಛೇರಿ, 
ನೆಂ.16, 2ನೇ ರಾಜಭವನ ರಸ್ತೆ, 
ಪಿ.ಬಿ.ನಂ.5309, ಬೆಂಗಳೂರು-1 


ವಿಷಯ:- ಬೀದರ್‌ ಸಮಿತಿಯ ಹಳ್ಳದಕೇರಿ ಹಣ್ಣು ಮತ್ತು ತರಕಾರಿ ಉಪ 
ಪ್ರಾಂಗಣದಲ್ಲಿ ನಿರ್ಮಿಸಲಾಗಿರುವ 38 ಮಳಿಗೆಗಳನ್ನು 10 ವರ್ಷಗಳ 
ಅವಧಿಗೆ ಲೀಸ್‌-ಕಂ-ಸೇಲ್‌ ಅಧಾರದ ಮೇಲೆ ಹಂಚಿಕೆ ಮಾಡಲು 
ಮಂಜೂರಾತಿ ನೀಡುವ ಕುರಿತು. 
ಉಲ್ಲೇಖ:-1.ಸರ್ಕಾರದ ಪತ್ರಸಂಚ್ಯಿ:ಸ 51 0/ಎಂ.ಆರ್‌.ಐ/201 5, ದಿ:3-12-2015 
2.ಈ ಕಛೇರಿ ಪತ್ರಸಂಖ್ಯೆ:ಕೈಮಾಐ/ಅಭಿವಿ-4/397/2012, ದಿ:11-12-2015 
2.ಸೆಮಿತಿ ಪತ್ರಸಂಖ್ಯೆ:ಕೃೈಉಮಾಸ/ಬೀ/ನಿವೇಶನ/292/2016-17, 
ದಿ:30-05-2016 
3.ಸಹಾಯಕ ನಿರ್ದೇಶಕರು, ಕೃಮಾಇ, ಬೀದರ್‌, ಇವರ ಪತ್ರಸಂಖ್ಯೆ: 
ಸನಿಣೈಮಾಇ/ಬೀ/76/2016-17, :4-6-2016 
4.ಸಮಿತಿ ಪತ್ರಸಂಖ್ಯೆ:ಕೃಉಮಾಸ/ಬೀ/575/201 6-17, B:26-7-2016 


KANE 


ಆದೇಶ _ಸಂಖ್ಯೆಕೃಮಾಇ/ಅಭಿವಿ-4/ಲೀಕಂಸೇ/250/2016, 8: 1] -08-2016 


ಬೀದರ್‌ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿ:25-07-2016ರಂದು ನಡೆದ ಸಭೆಯ ವಿಷಯ 
ಸಂಖ್ಯೆ:1ರಲ್ಲಿನ ತೀರ್ಮಾನದಂತೆ ಹಳ್ಳೆದಕೇರಿ ಹಣ್ಣು ಮತ್ತು ತರಕಾರಿ ಉಪ ಪ್ರಾಂಗಣದಲ್ಲಿ ನಿರ್ಮಿಸಲಾಗಿರುವ 38 
ಮಳಿಗೆಗಳನ್ನು ಕೆಳಕಂಡ ತರಕಾರಿ ಮತ್ತು ಹಣ್ಣಿವ ವ್ಯಾಪಾರಸ್ಥರಿಗೆ ಪ್ರತಿಯೊಂದು ಮಳಿಗೆಗೆ ಉಲ್ಲೇಖ(1)ರ 
ಪತ್ರದಲ್ಲಿ ಸರ್ಕಾರವು ನಿಗದಿಪಡಿಸಿರುವ ಮಾಲ್ಯ ರೂ.13.00 'ಲಕ್ಷಗಳಂತೆ ಹಾಗೂ ಸದರಿ ಮೌಲ್ಯವನ್ನು 6 
ತಿಂಗಳೊಳಗಾಗಿ ಪಾವತಿಸಿ ನೋಂದಣ್‌ ಮಾಡಿಕೊಳ್ಳುವ ಷರತ್ತು ವಿಧಿಸಿ, ತಪ್ಪಿದಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳುವ 
ಷರತ್ತನ್ನು ಪಾಲಿಸಲು : ಸೂಚಿಸಿರುವಂತೆ ಕ್ರಮ ವಹಿಸಲು ಆದೇಶಿಸಿ, 10 ವರ್ಷಗಳ ಅವಧಿಗೆ ಲೀಸ್‌-ಕಂ-ಸೇಲ್‌ 
ಅಧಾರದ ಮೇಲೆ ಹಂಚಿಕೆ ಮಾಡಲು ಕರ್ನಾಟಕೆ ಕೈಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ(ಮಾರುಕಟ್ಟೆ ಪ್ರಾಂಗಣಗಳಲ್ಲಿ 
ಆಸ್ತಿ ಹೆಂಚಿಕೆ ನಿಯಂತ್ರಣ) ನಿಯಮಗಳು 2004ರ ನಿಯಮ-10 ಮತ್ತು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 9(2)ರನ್ನೆಯ ಮಂಜೂರಾತಿ 
ನೀಡಲಾಗಿದೆ. 

ತರಕಾರಿ ರಸ್ಪರ ವಿವರ 


ಪೇಟೆಕಾರ್ಯಕರ್ತರ ಹೆಸರು 
ಮೆ/ ಎಂ.ಡಿ.ಜಹುರ್‌ ವಿಜೆಟೆಬಲ್‌ ಕಮೀಷನ್‌ ಎಜೆಂಟ್‌.ಮಹೆಬೂಬ ಗಂಜ್‌ 
[ಡರ ಮಾಣರಿದಹುರ್‌ ತಂಡ ಅಣಿ ಅಜೀವ, ರವರ ಗ | 
2 |ಮೆ/ ಅಬ್ದುಲ ರಹೆಮಾನ್‌ ತರಕಾರಿ ಕಮೀಷನ್‌ ಎಜೆಂಟ್‌ ಮಹೆಬೂಬ 'ಗಂಜ್‌ 
ಡರ, ಪ ಣರ ಅಯಾ ಸಯ ಜಾರ ಅಜಜ ಅರ | | 
ಮೆ/ಜನತಾ ವಿಜೇಟೇಬಲ್‌ ಕಮೀಷನ್‌ ಎಜೆಂಟ್‌ ಮಹೆಬೂಬ ಗಂಜ್‌ ಬೀದರ 11 
"| ಮಾ! ಅಬ್ದುಲ ಸಲೀಮ್‌ ತಂದೆ ಅಬ್ದುಲ ಸತ್ತಾರ ಬೀದರ 
ಮೆ/ಎ.ಎಸ್‌.ಬಿ. & ಕಂಪನಿ, ಮಹೆಬೂಬ ಗಂಜ್‌ ಬೀದರ 
ಮಾ/ ಆಬ್ದುಲ ಸಶ್ತಾರ ಬೀದರ 


06 
ee 


-2- 


ಮಾ/ ಚಂದ್ರಕಾಂತ ತಂದೆ ವಿಶ್ವನಾಥ ಬೀದರ 


[ಮೆ/ಮಹ್ಮದ ರಹೆಮತಲಿ ವಿಜೇಟೇಬಲ್‌ ಕಮೀಷನ್‌ ಎಜೆಂಟ್‌ ಮಹೆಬೂಬ 
ಗಂಜ್‌ ಬೀದರ, ಮಾ/ ಮಹ್ಮದ ರಹೆಮತಲಿ ತಂದೆ ಅಕ್ಷರಲಿ ಬೀದರ 


ಮಗ ಭಾರತ ಟ್ರೇಡಿಂಗ್‌ ಕಂಪನಿ`'ಮಹೆಬೂಬ ಗಂಜ್‌ ಬೀದರ. 


ಪ/ದಾರ್ಗಾ ನಷಟೇಬಲ್‌ ಕಮೇಷನ್‌ `ಎಜೆಂಟ್‌ ಮಹೆಬೂಬ ಗಂಜ್‌ ಗ 31 


ಮಾ/ ಅಬ್ದುಲ ಜಲೀಲ್‌ ತಂದೆ ಅಬ್ದುಲ್‌ ಕರೀಮ್‌, ಬೀದರ 


ಮೌ/ಜಿ. ಎನ್‌ ಕಂಪನಿ `ಮಹೆಬೂಬ'ಗಂಜ್‌ ಬೀದರ, 
ಮಾ/ ಗುಲಾಮನಬಿ ತಂದೆ ಅಬ್ದುಲ್‌ ಖಯಿಮ್‌,ಬೀದರ 


ಗಪು/ಎಂ ವಾಜಿದ್‌ &' ಕಂಪನಿ ಮಹೆಬೂಬ ಗಂಜ್‌ ಬೀದರ 
ಮಾ! ಎಂ.ಡಿ.ವಜೀದ್‌ ತಂದೆ ಮಹ್ಮದ ಮುಲ್ಪಾನಿ,ಬೀದರ 


ಮಾ/ ಅಬುಲ್‌ ಹಾಮೆದ್‌ ತಂದೆ ಅಬ್ದುಲ ಅಜೀಜ್‌ ಬೀದರ 
ಮೆ/ಅಬ್ದುಲ ಜಲೀಲ್‌ ಹಿ ಕಂಪನಿ`ಮಹೆಬೂಬ ಗಂಜ್‌ ಬೀದರ. 


ಮೆ/ಎಂ.ಡಿ.ಮಕ್ಸೂಲ್‌ ತರಕಾರಿ `ಕಮೀಷನ್‌ ಎಜೆಂಟ್‌ `'ಮಹೆಬೂಬ ಗಂಜ್‌ 
ಬೀದರ, ಮಾ। ಎಂ.ಡಿ -ಮಕ್ಸೊಲ್‌ ತಂದೆ ಎಂ.ಡಿ.ಐಸಾಕ್‌ ಬೀದರ 


ಮನಷ್ಣು'& ಕಂಪನಿ ವಿಜೇಟೇಬಲ್‌ ಕಮೀಷನ್‌ ಎಜೆಂಟ್‌ ಮಹೆಬೂಬ ಗಂಜ್‌ 
ಬೀದರ, ಮಾ/ ಚಿದಾನಂದ ಚೆನ್ನಪ್ಪ ಬೀದರ 


`ಸ ಸಾರ ಸಾಯ ಟ್ರೇಡಿಂಗ್‌ ಕಂಪನಿ ವಿಜಿಟೆಬಲ್‌ ಕ ಎ ಮಹೆಬೂಬ. ಗಂಜ್‌. 


| ಬೀದರ, ಮಾ/ ಚಂದ್ರಕಾಂತ ಶಿವರಾಜ ಬೀದರ 


ಬೀದರ, ಮಾ/ ಅಬ್ದುಲ ಅಜೀಜ್‌ ತಂದೆ ಹನ್ನುಮಿಯ್ಯಾ ಬೀದರ 


14 |ಮೆಸಮಲ್ಲಪ್ಪ ಹಿ ಸನ್ಸ್‌ ವಿಜಿಟೆಬಲ್‌ ಮರ್ಚೆಂಟ್‌ ಮಹೆಬೂಬ ಗಂಜ್‌ ಬೀದರ 05 
ಮಾ] ಮಲ್ಲಪ್ಪ ತಂದೆ ಗುಂಡಪ್ಪಾ ಬೀದರ ! 
15 |ಮೆ/ಸ್ಯೂ ಸಾರ್‌ ಮದಿನಾ ಟ್ರೇಡರ್ಸ್‌ ಮಹೆಬೂಬ ಗಂಜ್‌ ಬೀದರ 07 
ಮಾ/ ಮಹ್ಮದ ಜಹುರಹ್ಮದ ತಂದೆ ಜಾಫರ್‌ ಅಲಿ ಬೀದರ 
"1716 ಶೀ. ಬಸ್ನರಾಜ ಹ ಸನ್ಸ್‌ ವಿಜಿಟೆಬಲ್‌ ಹಿ ಕಮೀಷನ್‌ ಎಡಂಡ್‌ ಮಹೆಬೂಬ 08 
ಗಂಜ್‌ ಬೀದರ, ಮಾ/ಬಸ್ನರಾಜ ಗುಂಡಪ್ಪ ಬೀದರ N 
ಸ ಗ್‌ ಹಾರುವ ಸ್ಪಾರ್‌ ನಜಿಷಬರ್‌ ಸಮೀಷನ್‌ ಎಜೆಂಟ್‌ ಮಹೆಬೂಬ ಗಂಜ್‌ 1 10. 
| ಬೀದರ, ಮಾ/ ಮಹ್ಮದ ಲೈಖ್‌ ತಂದೆ ಎಂ.ಡಿ.ಸಲೀಮ್‌, ಬೀದರ 
18 'ಪೌಣಾಯಬಾಬಾ' &' ಕಂಪನಿ ವಿಜಿಟೇಬಲ್‌ ಕ ಎ ಮಹೆಬೂಬ ಗಂಜ್‌! 20 


ಮೆ/ುಷ್ಮದ ಮೋಹಿಯೋ  ದ್ದಿನ್‌ ವಜೇಟೇಬಲ್‌ ಕಮೀಷನ್‌ ಎಜೆಂಟ್‌ 
ಮಹೆಬೂಬ ಗಂಜ್‌ ಬೀದರ, ಮಾ} ಆಬ್ದುಲ್‌ ರಫೀಕ್‌ ತಂದೆ ಅಬ್ದುಲ್‌ 


20 


ಮೊಹಿಯೋದ್ದಿನ ಬೀದರ. | 
ಮೆ/ಬಿ.ಆರ್‌.ಸಿ. ಟ್ರೇಡರ್ಸ್‌ ಕಮೀಷನ್‌ ಎಜೆಂಟ್‌ ಮಹೆಬೂಬ ಗಂಜ್‌ ಬೀದರ 
ಮಾ/ ಐರಫಾನ್‌ ಬಾಬಾ. ತಂದೆ ರಹೀಮ್‌ ಸಾಬ ಬೀದರ 


ತಿ 


[ro ಅವಿ ವ ಬರ ರ ಬಲು | 

ಗಂಜ್‌ ಬೀದರ, ಮಾ/ ಅಬ್ದುಲ್‌ ಖಯೀಮ್‌ ತಂದೆ ಅಬ್ದುಲ್‌ "ರಹೀಮ್‌ ಬೀದರ 
ಮೆ/ವಾಯ್‌.ಎಸ್‌.ಟ್ರೇಡಿಂಗ್‌ ಕಂಪನಿ. ತರಕಾರಿ ಕ `ಎ `'ಮಹೆಬೂಬ ಗಂಜ್‌ 

ಬೀದರ, ಮಾ! ಮಹ್ಮೆದ ಯುನುಸ್‌ ತಂದೆ ಅಬ್ದುಲ್‌ ರಹೀಮ್‌ ಬೀದರ 


ಮೆ/ಃ.ಎ.ಕಂ ವಿಜೇಟೇಬಲ್‌ ಕಮಿಷನ್‌ `ಎಚೆಂಟ್‌ ಮಹೆಮೂಬ' ಗಂಜ್‌ 
ಮಾ/। ಮಹ್ಮೆದ ಅಹಮದಲಿ ತಂದೆ ಹ್ಮದ ಇಸಾಮಿಯ್ಯಾ' ಬೀದರ 


'ವಜಿಟೆಬಲ್‌ ಕ ಎ ಮಹೆಬೂಬ ಗಂಜ್‌ 


ಮೆ/ಮಹ್ಮದ ಹ& ಸನ್ಸ್‌ ತರಕಾರಿ ಕಮೀಷನ್‌ ಎಜೆಂಟ್‌ ಮಹೆಬೂಬ ಗಂಜ್‌ 24 
ಬೀದರ, ಮಾ] ಮಹ್ಮದ ಸಲಾವೊದ್ದಿನ್‌ ತಂದೆ ಮಹ್ಮದ ಮೈನೋದ್ಲಿನ್‌ ಬೀದರ 
ಮೆ/ಎ.ರುಡ್‌.& ಕಂಪನಿ ಮಹೆಬೂಬ ಗಂಜ್‌ ಬೀದರ 

ಅಡ ಅಜನ ಪರಮತ 
'ಮೆ/ಎಂಜೆ..ಸಿ. & ಬ್ರದರ್ಸ್‌ ಮಹೆಬೂಬ'ಗಂಜ್‌ ಬೀದರ 27 

ಮಾ। ಎಂ.ಡಿ.ಜುನೇದ್‌ ತಂದೆ ಅಬ್ದುಲ್‌ ಅಜೀಜ್‌ ಬೀದರ 

ಮೆ/ಅಬ್ದುಲ ರಸೀದ್‌ ವಿಜೇಟೇಬಲ್‌ ಕಮೀಷನ್‌ ಎಜೆಂಟ್‌ `ಮಹೆಬೂಬ''ಗಂಜ್‌ [) 
ಬೀದರ, ಮಾ/ ಅಬ್ದುಲ ರಸೀದ್‌ ತಂದೆ ಅಬ್ದುಲ್‌ ಕರೀಮ್‌, ಬೀದರ 
ಮೆ/ಎಚ್‌.ಎಂ.ಕಂಪನಿ ವಿಜೇಟೇಬಲ್‌ ಕಮೀಷನ್‌'` ಎಜೆಂಟ್‌ ಮಹೆಬೂಬ ಗಂಜ್‌ 
ಬೀದರ್‌, ಮಾ/ ಎಂ.ಡಿ.ಹನ್ನುಮಿಯ್ಯ ತಂದೆ ಮುಜಾಫರ ಸಾಬ ಬೀದರ 


ಹಣ್ಣಿನ ವ್ಯಾಪಾರಸ್ಥರ ವಿವರ 


ಪೇಟೆಕಾರ್ಯಕರ್ತರ ಹೆಸರು 


ಮೆ/ಎಂ.ಡಿ.ಎಕ್ಸಾಲ್‌ & ಕಂಪನಿ ಫುಟ್‌ ಕಮೀಷನ್‌ `ಎಜೆಂಡ್‌ ಸಂಗಾರಬಾಗೆ 
ರೋಡ ಬೀದರ ಮಾ/ ಎಂ.ಡಿ.ಎಕ್ನಾಲ್‌ ತಂದೆ ಎಂ.ಡಿ.ಎಕೂಬ್‌, ಬೀದರ 
ಮೆ/ಎಂ.ಡಿ.ನಾಸಿರ್‌ & ಬ್ರದರ್ಸ್‌ ಫುಟ್‌ ಕ ಎ'ಸಿಂಗಾರಬಾಗ ಬೀದರ, 
ಮಾ/ ಮಹ್ಮೆದ ನಾಸಿರ್‌ ತಂದೆ ತಂದೆ ಎಕ್ಸಾಲ್‌, ಬೀದರ 
ಮೆ/ನ್ಯೂ ರಾಯಲ್‌ ಫುಟ್‌ ಕೆಮೀಷನ್‌ `ಎಚೆಂಟ್‌ ಸಿರಗಾರಬಾಗ ರೋಡ ಬೀದರ, 
ಮಾ/ ಮಹ್ಮದ .ಮಜರೋದ್ದಿನ್‌ ತಂದೆ ಶೇಕ್‌ ಫರಿದೋದ್ದಿನ್‌ ಬೀದರ 
ಮೆನುಷ್ಠರ `ಮಜುಮಂಲ `ಅಷ್ನ್ಮದ ಪುರ್‌ 3 ಎ`ಸಂಗಾರದಾಗ ಕಾಡಕ 37 
SN ಮಾ/ಮಹ್ಮೆದ ಮಜುಮಲ ತಂದೆ ಫತ್ತೆ ಅಹ್ಮದ ME 
ಮೆೆ.ಜಿ.ಎನ್‌. ಫೂಟ್‌ ಕಮೀಷನ್‌ ಎಜೆಂಟ್‌ ಸಿಂಗಾರಬಾಗ ಬೀದರ, 38 
” ಮಾ/ ಅಬ್ದುಲ್‌ ಖಯೀಮ್‌ ತಂದೆ ಶೆಬ್ಬಿರ ಅಲಿ ಬೀದರ 


ಮೆ/ಮಹ್ಮದ ಜಮಿಲ್‌ ಅಹ್ಮದ `'ಫೂಟ್‌' ಕಮೀಷನ್‌ ಎಜೆಂಟ್‌ ಸಿಂಗಕಬಾಗ 
ಬೀದರ ಮಾ/ ಮಹ್ಮದ ಜಮಿಲ್‌ ಅಹ್ಮದ ತಂದೆ ಬಸೀರ್‌ ಅಹ್ಮದ ಬೀದರ 


ಶೆ.ಸಂ 


4 


7 ಮೆಗೊಿಲಹಜ್‌3ಕ್‌ ಅಹ್ಮದ ಫ್ರೂಟ್‌ ಕಮೀಷನ್‌ ಎಜಿಂಟ್‌ ಸಿಂಗಾರಬಾಗೆ 40 
ಮಾಕೆಕ್‌ ಅಹ್ಮದ ತಂದೆ' ಅಬ್ದುಲ್‌ ರಹೆಮಾನ್‌ ಬೀದರ | 
8 ಮೆ/ನುದಿನಾ' ಫೂಟ್‌ ಕಮೀಷನ್‌ ಎಜೆಂಟ್‌ ಸಿಂಗಾರಬಾಗ ಬೀದರ 
| ಮಾ/ ಮಹ್ಮದ ಪಕೀರ್‌ ಪಾಶಾ ತಂದೆ ಮಹ್ಮದ ಮುಲ್ತಾನಿ ಬೀದರ 


ಕ.ಟಿ. ನಿರ್ದೇಶಕರಿಂದ ಎ ನಾಗರಾಜ) ನ್‌್‌ 
ಅನುಮೋದಿತವಾಗಿದೆ. ಹೆಚ್ಚುವರಿ ನಿರ್ದೇಶಕರು(ಯೋಜನೆ)”” 
1, ಕಧ್ದಸ್ಷರು[ನಾರ್ಯದರ್ಶಿ, ಕೈಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬೀದರ್‌. 


. ಸಹಾಯಕ: ನಿರ್ದೇಶಕರು, ಕೈಷಿ ಮಾರಾಟ ಇಲಾಖೆ, ಬೀದರ್‌ ಜಿಲ್ಲೆ, ಬೀದರ್‌. 
3. ಕೆಛೇರಿ ಪ್ರತಿ. 


ಕರ್ನಾಟಕ ಸರ್ಕಾರ ಛಸುಬಳ ಗ 
ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, 
ನಂ. 16, 11ನೇ ರಾಜಭವನ ರಸ್ತೆ, 
ಪ.ಬಿ.ನಂ.5309, ಬೆಂಗಳೂರು-01. 
ವಿಷಯ:- ಸಮಿತಿಯ ಹಳ್ಳದಕೇರಿ ಹಣ್ಣು ಮತ್ತು ತರಕಾರಿ ಉಪ ಪ್ರಾಂಗಣದಲ್ಲಿ 
ನಿರ್ಮಿಸಲಾಗಿರುವ ವಿವಿಧ ಅಳತೆಯ ಖಾಲಿ ನಿವೇಶನಗಳನ್ನು 
ಲೀಸ್‌-ಕಂ-ಸೇಲ್‌ ಆಧಾರದ ಮೇಲೆ ಹಂಚಿಕೆ ಮಾಡುವ ಕುರಿತು. 
ಉಲ್ಲೇಖ:- ಸಮಿತಿಯ ಪತ್ರ ಸಂಖ್ಯೆ:ಕೃಉಮಾಸ:ಬೀ:ನಿವೇಶನ:676:2016-17, 
ದಿ:11/08/2016. 


KEE REE A 


ಆದೇಶ ಸಂಖ್ಯೆ:ಕೃಮಾಐ/ಅಭಿಕೆ-4/ಲೀಕಂಸೇ/250/201 6, ದಿನಾಂಕ:3 --08-2016 

ಬೀದರ್‌ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿ:10-08-2016 ರಂದು ನಡೆದ ಸಭೆಯ 
ವಿಷಯ ಸಂಖ್ಯೆ:1ರಲ್ಲಿನ ತೀರ್ಮಾನದಂತೆ, ಹಳ್ಳದಕೇರಿ ಹಣ್ಣು ಮತ್ತು ತರಕಾರಿ ಉಪ ಪಾಂಗಣದಲ್ಲಿ 
ನಿರ್ಮಿಸಲಾಗಿರುವ ವಿವಿಧ ಆಕತೆಯ ನಿವೇಶನಗಳನ್ನು ಪ್ರತಿ ಚದರ ಆಡಿಗೆ ರೂ.400/-ರಂತೆ ಕೆಳಕಂಡ 
ಪೇಟೆಕಾರ್ಯಕರ್ಕರುಗಳಿಗೆ 10 ವರ್ಷಗಳ ಲಿಹ್‌-ಕಂ-ಸೇಲ್‌ ಆಧಾರದ ಮೇಲೆ ಸಮಿತಿಯು 
ನಿಯಮಾನುಸಾರ ವಿಧಿಸುವ ನಿಬಂಧನೆ ಹಾಗೂ ಷರತ್ತಿಗೊಳಪಟ್ಟು ಹಂಚಿಕೆ ಮಾಡಲು ಆಸ್ತಿ ಹಂಚಿಕೆ 
ನಿಯಮಾವಳಿ-2004ರ ನಿಯಮ-10ರನ್ನ್ಷಯ ಹಾಗೂ ಕರ್ನಾಟಕ ಕೃಷಿ ಉತ್ಸನ್ನ ಮಾರುಕಟ್ಟೆ 
ವ್ಯವಹಾರ(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 9(2)ರಡಿಯಲ್ಲಿ ಮಂಜೂರಾತಿ 
ನೀಡಲಾಗಿದೆ. 


ಪೇಟೆಕಾರ್ಯಕರ್ತರ ಹೆಸರು 

ಮೆ/ನ್ಯೂ ಇಂಡಿಯಾ ಕಂಪನಿ ವಿಜೇಟೇಬಲ್‌ ಕಮೀಷನ್‌ ಎಜೆಂಟ್‌ 
ಮಹೆಬೂಬ ಗಂಜ್‌ ಬೀದರ, ಮಾ/ ಮಹ್ಮದ ಪಾಶಾಮಿಯ್ಯ ತಂದೆ 
ಅಬ್ದುಲ್‌ ಗಫುರಸಾಬ್‌ 

ಮೆ/ಎನ್‌.ಎ.ಬ್ರದರ್ಸ್‌, ಮಾ/ಎಂ.ಡಿ.ನೂರಹ್ಮದ ತಂದೆ 
ಎಂ.ಡಿ.ಐಬ್ರಾಹಿಂಸಾಬ ಬೀದರ 

ಮೆ/ಎ.ಎಲ್‌.ಸಿ. & ಬ್ರದರ್ಸ್‌ ವಿಜಿಟೆಬಲ್‌ ಕಮೀಷನ್‌ ಎಜೆಂಟ್‌ 
ಮಹೆಬೂಬ ಗಂಜ್‌ ಬೀದರ ಮಾ/ ಅಬ್ದುಲ್‌ ಸಲೀಮ್‌ ತಂದೆ 
ಅಬ್ದುಲ್‌ ಅಹ್ಮೆದಲಿ ಬೀದರ 

ಮೆ/ಮಹ್ಮದ ಖುದ್ದುಸ್‌ ವಿಜೇಟೇಬಲ್‌ ಕಮೀಷನ್‌ ಎಜೆಂಟ್‌ 
4 ಮಹೆಬೂಬ ಗಂಜ್‌ ಬೀದರ, ಮಾ/ ಮಹ್ಮದ ಖುದುಸ್‌ ಮಹ್ಮದ 


ನಿವೇಶನ ಸಂಖ್ಯೆ | 


42 


ಅಕ್ಷರಲಿ ಬೀದರ 
ನ ಪರ್‌ ಘ್‌ TUE 
ಮಾ/ಮಹ್ಮದ ಮಜರಲಿ ತಂದೆ ಮಹ್ಮದ ಜಾಫರಲಿ ಬೀದರ 
EEE SE 


ಗಂಜ್‌' ಬೀದರ, ಮಾ/ ಮಹ್ಮದಲಿ ತಂದೆ ಅಬ್ದುಲ ಹಮೀದ್‌ ಬೀದರ § 


j 


pS | 


2) 


0. 


ಮೆಣವಕಲ್‌ ನಜಾಟೇಬಲ್‌ ಕಮೀಷನ್‌ ಎಜೆಂಟ್‌ ಮಹಬೂಬ ಗಂಜ್‌ 
ಬೀದರ, ಮಾ/ ಅಬ್ದುಲ ನೂರಲಿ ತಂದೆ ಮಹ್ಮದ ಮೈನೋದ್ದಿನ್‌ ಬೀದರ 
ಮಾ/ಿವಕುಮಾರ ಪಾಂಡುರಂಗ ನಾವದಗೇರಿ, ಬೀದರ (ಪ.ಜಾ) 

ಮೆ;ಗೋಮಗೊಂಡೆಶ್ಟರ ಎಜಿಟಿಬಲ್‌ ಕಮೀಷನ್‌ ಎಡೆಂಟ್‌ ಪ್ಳ್‌ಡ್‌ಪ 


| ಹೈದ್ರಾಬಾದ ರೊಡ ಬೀದರ, ಮಾಗಿವಕುಮಾರ ತಂದೆ ವೈಜನಾಥ ಬೀದರ 
(ಪ.ಪಂಗಡ) 


ಮೆ/ಲಕ್ಷ್ಮಣ ನಂದಗಾಂವ್‌ ಹ& ಕಂಪನಿ ಮಹೆಬೂಬ ಗಂಜ್‌ ಬೀದರ 
ಮಾ/ಲಕ್ಷ್ಮಣ ತಂದೆ ರುರೇಪ್ಹಾ ಬೀದರ (ಪ.ಪಂಗಡ) 


F 
~~] 


NN 
ಕೆ.ಟಿ:ನಿರ್ದೇಶಕರಿಂದ- 1- ಮಸ) 


ಅನುಮೋದಿತವಾಗಿದೆ.) .... ... . ೨ ಹೆಚ್ಚುವರಿ.ನಿರ್ದೇಶಕರು_ (ಯೋಜನೆ) 
y ಕಬೆದ್ದವ 


1. ಆಧ್ಗಕ್ಷರುಗಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿಕಿ, ಬೀದರ್‌. Ns 
2.ಕಛೇರಿ ಪ್ರತಿ. 


Ww, 
[US 


A INGA SY BNE 


& wetaglts 


ಶಸ ಲ 


ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಚೇರಿ, ನಂ:16, 2ನೇ ರಾಜಭವನ ರಸ್ತೆ, ಪಿ.ಬಿ.ನಂ.5309, 
ಬೆಂಗಳೂರು-01, ಇ-ಮೇಲ್‌ bnadam@kar.nic.in, ದೊ:080-22887840, Fax-080-22864375 


ವಿಷಯ:-ಬೀದರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಹಳ್ಳದಕೇರಿ ಹಣ್ಣು ಮತ್ತು 
ತರಕಾರಿ ಮಾರುಕಟ್ಟೆ ಉಪ ಪ್ರಾಂಗಣದಲ್ಲಿನ ಹೊಸದಾಗಿ ರೂಪಿಸಿದ 23 
ಸಂಖ್ಯೆ ವಿವಿಧ ಅಳತೆಯ ಸಾಮಾನ್ಯ ನಿವೇಶನಗಳನ್ನು ಅರ್ಹ ಪೇಟೆ 
ಕಾರ್ಯಕರ್ತರಿಗೆ 10 ವರ್ಷಗಳ ಅವಧಿಗೆ ಲೀಸ್‌- ಕಂ-ಸೇಲ್‌ ಆಧಾರದ 
ಮೇಲೆ ಹಂಚಕೆ ಮಾಡುವ ಕುರಿತು. 
ಉಲ್ಲೇಖ:1. ಕಾರ್ಯದರ್ಶಿ, ಕೃಉಮಾಸ, ಬೀದರ್‌ ಇವರ ಪತ್ರ ಸಂಖ್ಯೆ:ಕೃಉಮಾಸ 
ದೀನಿವೇಶನ/205/2019-20, ದಿನಾಂಕ:03.06.2019. 
"2. ಈ' ಕಛೇರಿಯ ಸಮ ಸಂಖ್ಯೆಯ ಪತ್ರ ದಿನಾಂಕ:29.06.2019. 
“3. ಕಾರ್ಯದರ್ಶಿ, ಕೃಉಮಾಸ, ಬೀದರ್‌ ಇವರ ಪತ್ರ ಸಂಖ್ಯೆ ಕೈಉಮಾಸ: 
[ಬೀ/ಅಭಿಕೆ/573/2019-20, ದಿನಾಂಕ:23.09.2019 
4. ಕಾರ್ಯದರ್ಶಿ, ಕೃಉಮಾಸ, ಬೀದರ್‌ ಇವರ: ಪತ್ರ ಸಂಖ್ಯೆ:ಕೃಉಮಾಸ- 
[ದೀ/ಅಭಿಕೆ/1043/2019-20, ದಿನಾಂಕ:18.01.2020. 


Hk kk Fk 


ಆದೇಶ ಸಂಖ್ಯೆ:ಕೃಮಾಲ/ಅಭಿಕೆ-4/ಲೀಕಂಸೇ/110/2019, ದಿನಾಂಕಲ್ಲಿ2೦1.2020 


ಬೀದರ್‌ ಕೃಷಿ ಉತ್ಸನ್ನ ಮಾರುಕಟ್ಟೆ ಸಮಿತಿಯ ದಿ:03.09.2019ರಂದು ನಡೆದ ಸಭೆಯ ವಿಷಯ 
ಸಂಖ್ಯೆ:5ರಲ್ಲಿನ ತೀರ್ಮಾನದಂತೆ, ಹಳ್ಳದಕೇರಿ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಉಪ ಪ್ರಾಂಗಣದಲ್ಲಿನ ಹೊಸದಾಗಿ 
ರೂಪಿಸಿದ 23 ಸಂಖ್ಯೆ ವಿವಿಧ ಅಳತೆಯ ಸಾಮಾನ್ಯ ನಿವೇಶನಗಳನ್ನು ಪ್ರತೀ ಚದರಡಿಗೆ ರೂ.400/-ರಂತೆ ಕೆಳಕಂಡ 
ಪೇಟೆಕಾರ್ಯಕರ್ತರಿಗೆ 10 ವರ್ಷಗಳ ಲೀಸ್‌-ಕಂ-ಸೇಲ್‌ ಅಧಾರದ ಮೇಲೆ ಸಮಿತಿಯು ನಿಯಮಾನುಸಾರ ' ವಿಧಿಸುವ 
ನಿಬಂಧನೆ ಹಾಗೂ ಷರತ್ತಿಗೊಳಪಟ್ಟು ಹಂಚಿಕೆ ಮಾಡಲು ಆಸ್ತಿ ಹಂಚಿಕೆ ನಿಯಮಾವಳಿ-2004ರ ನಿಯಮ-10ರನ್ನಯ 
ಹಾಗೂ ಕರ್ನಾಟಕ ಕೃಷಿ ಉತ್ಸನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಆಧಿನಿಯಮ 1966ರ 
ಕಲಂ 9(2)ರಡಿಯಲ್ಲಿ ಮಂಜೂರಾತಿ ನೀಡಲಾಗಿದೆ. 


3- ಪೇಟೆಕಾರ್ಯಕರ್ತರ ಹೆಸರು ಹಂಚಿಕೆಗೆ ಪರಿಗಣಿಸಿದ 

ಸಂ. _ : ನಿವೇಶನ ಸಂಖ್ಯೆ: 

1 ಮೆಗಿ.ಎಸ್‌.ತರಕಾರಿ ಕಮೀಷನ್‌ ಎಜೆಂಟ್‌ ಬೀದರ 69 

೨ ಪನದ್ದರ ಪದರ ತರಾ ಇನ್‌ ವನ್‌ ನಾರ ಈ 

| ಮನಿನಭದಷ್ನರ ಚಾಂಗ್‌ ಕಂಪನ, ತರಕ ಇವಷನ್‌ | = 
ಎಜೆಂಟ್‌ ಬೀದರ 

4 |ಮೆ/ಅಬ್ದುಲ ರೌಫ್‌ & ಬ್ರದರ್ಸ್‌ ಬೀದರ - 63 

5 [ಮೆಸ್ನಾರ ಫ್ರೂಟ್‌ ಕಮೀಷನ್‌ "ಎಜೆಂಟ್‌ ಬೀದರ ಹ್‌ 55 

6 ಹಂಕ್‌ ಫಾ್ಸ್‌ಸನ್ನಾಡರ್ಕ ನರ್‌ ಪ್‌ Fz 

.ಇಂಪ್‌ನಿ. ಷ | 

7 ರ ಟ್ರೇ. ಕಂಪನಿ. ಫುಟ್‌ ಕಮೀಷನ್‌ ಎಜೆಂಟ್‌ 52 
ಮೆ/ಮಹ್ಮದ ಶಾಕೀರ್‌ ಫ್ರೂಟ್ಸ್‌ ಕಮೀಷನ್‌ ಎಜೆಂಟ್‌ ಬೀದರ 

8 ಫುಟ್‌) | 58 


2) 


ಶಿ. 


9 ಮೆನಿಂಆಯ್‌.ಬಿ ವಿಜಿಟೆಬಲ್‌ ಕಮೇಷನ್‌ ಎಜೆಂಟ್‌ ಬೀದರ ¥| 62 
ಹಡ ನನಮಾವಾನ ಫಾರ್‌ ಮುನ್‌ ಎಚಂರ್‌ ಜಾಡರ 
10 | gy) 50 
Fe ಪವ ಔ.ಎಲ್‌. ಹ ಕಂಪನ ಜನರಲ್‌ ಫೂಟ್ಸ್‌ ಸಪ್ಟಾಯಕ್ಟ್‌ 
ಬೀದರ: (ಫುಟ್‌) 
12 ಮೆನ್ಯೂ ಕರ್ನಾಟಕ ಘೂಟ್ಸ್‌ ಕಮೀಷನ್‌ ಎಜೆಂಟ್‌ ಬೀದರ 
(ಫುಟ್‌) 


13 ಮಮುಲಾಪ'ಫೊಟ್ಸ್‌ ಕಂ. ಬೀದರ ಘಟ್‌) 
14 ಮನ ಟ್ರೇಡಿಂಗ್‌ ಕಂಪನಿ ಬೀದರ 
15 | ಮಜ್ದುಲ ಗಫೂರ್‌ ತರಕಾರಿ ಕಮೀಷನ್‌ ಎಜೆಂಟ್‌ 
15 | ಪನ ಎಚ್‌. ತಡಕ್ಷವೇದರ 
17 ಮೆ/ಎ.ಆರ್‌.ಸಿ.ಕಮೀಷನ್‌ ಎಜೆಂಟ್‌. ಬೀದರ. 
iF ಮೆನುದಿನ`ಡಲ್ಯಾಕ್ಸ 
i ಎಂ.ಡಿ. ಹಿ..ಕಂಪನಿ..ಟ್ರೇ...ಕೆ೦..ಬೀದರ. ಎ ಹ 
'ಪನಾದಾಮುಯ್ಯಾ &ಕಂಪನ ಬೀದರ 

ಮೆ/ಖುಷಿ ಟ್ರೇಡರ್ಸ್‌ ಬೀದರ (ಎಸ್‌.ಸಿ) 
ಮಸೇಮ ಟೇಡಿಂ್‌ ಕಂಪನಿ ನೀವರ ಎಸ್‌ಸಿ) 
ಮಣೆ ಮಾತಾ ಟಾಡಂಗ್‌ ಕಂಪನ ವೀಡರ ವಸ್‌) 
ಮೆ]ನಕ `ಸಿಂದೆ ಎಂಟಿರಪ್ರೈಸಸ್‌ 

| ವೀದರ (ಎಸ್‌.ಸಿ) 


ಕ.ಟಿ.ನಿರ್ದೇಶಕರಿಂದ 1 (ವಿಫಎಸ್‌ ರಾಜಶ್ರೀ) 
ಅನುಮೋದಿತವಾಗಿದೆ... ಹೆಚ್ಚುವರಿ ನಿರ್ದೇಶಕರು (ಯೋಜನೆ). 


1. ಅಧ್ಯಕ್ಷರು[ನಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬೀದರ್‌. 
2. ಕೆಛೇರಿ ಪ್ರತಿ. 


